ರೈತರ ಸಾಲ ಮನ್ನಾ ಯೋಜನೆ ಬಗ್ಗೆ 
ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 
24 (109) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬ್ಯಾಂಕ್‌ ಸಾಲದ ನೋಟಿಸಿನಿಂದ ರೈತರು ಹೆದರಿ ಆತ್ಮಹತ್ಯೆಗೆ ಒಳಗಾಗುವುದನ್ನು ನಿಲ್ಲಿಸಲು ಕೇರಳ ಸರ್ಕಾರದ 
ಮಾದರಿಯಂತೆ "ಖಾಯಂ ಪರಿಹಾರ ಆಯೋಗ" ವನ್ನು ರಚಿಸುವ ಉದ್ದೇಶ ಸರ್ಕಾರಕ್ಕಿದೆಯೇ ; 


(ಆ) ರೈತರು ಸಾಲಕ್ಕಿಂತ ಬಡ್ಡಿಯನ್ನು ಹೆಚ್ಚಾಗಿ ಪಾವತಿಸಿ ಸಂಕಷ್ಟಕ್ಕೆ ಒಳಗಾದಾಗ ಬರದಿಂದ ಸಾಲ ಪಾವತಿ ಸಾಧ್ಯವಾಗದ ಸ್ಥಿತಿ 


ಎದುರಾದಾಗ ರೈತರು ಖುಣ ಪರಿಹಾರ ಆಯೋಗವನ್ನು ಸಂಪರ್ಕಿಸಬಹುದೇ ; 


(ಇ) ಈ ಆಯೋಗವನ್ನು ರಚಿಸಲು ಸರ್ಕಾರ ಮುಂದಾದಲ್ಲಿ ಇದನ್ನು ಯಾವಾಗ ಹಾಗೂ ಇದರಿಂದ ರೈತಾಪಿ ಜನಾಂಗಕ್ಕೆ 
ಒದಗಿಸುವ ಅನುಕೂಲತೆಗಳೇನು ? (ವಿವರವಾದ ಮಾಹಿತಿಯನ್ನು ನೀಡುವುದು) 


